ಕರ್ನಾಟಕ ವಿಧಾನಸಭೆ 


ಹದಿಮೂರನೇ ವಿಧಾನಸಭೆ 
(ಹದಿನಾರನೇ ಅಧಿವೇಶನ) 


ಪೂರಕ ಕಾರ್ಯಕಲಾಪಗಳ ಪಟ್ಟ 
ಬುಧವಾರ, ದಿನಾಂಕ 13ನೇ ಫೆಬ್ರವರಿ, 2೦13 


(ಐಟಂ 1ರ ನಂತರ ಮತ್ತು 411 ರಡಿ ಈ ಕೆಳಕಂಡಂತೆ ಸೇರಿಸಿಕೊಳ್ಳತಕ್ಷದ್ದು) 


| 1 . ಎ. ಸಭೆಯ ಮುಂದಿಡಲಾಗುವ ಕಾಗದ ಪತ್ರ 


ಕಾರ್ಯದರ್ಶಿಯವರು:- ವಿಧಾನ ಪರಿಷತ್ತಿನಿಂದ ಅಂಗೀಕೃತವಾದ ರೂಪದಲ್ಲರುವ ಈ ಕೆಳಕಂಡ 
ವಿಧೇಯಕಗಳನ್ನು ಸಭೆಯ ಮುಂದಿಡುವುದು. 


(1) ಸಿ.ಎ೦.ಆರ್‌. ವಿಶ್ವವಿದ್ಯಾಲಯ ವಿಧೇಯಕ. 2೦13 
(11) ನ್ಯೂ ಬಾಲ್ಡ್‌ವಿನ್‌ ವಿಶ್ವವಿದ್ಯಾಲಯ ವಿಧೇಯಕ. 2೦13 


(111) ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ ವಿಧೇಯಕ, 2೦13 


1. ವಿಧೇಯಕಗಳನ್ನು ಮಂಡಿಸುವುದು 


6.ಎ) ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, 2೦13 


ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ( ಮುಖರಾಯಿ,ಬ೦ದರುಗಳು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು) ಅವರು:- 


ಅ) 2೦13ನೇ ಸಾಅನ ಶ್ರೀ ಮಲೈ್ಯೆ ಮಹದೇಶ್ವರಸ್ವಾಮಿ ಕ್ಷೇತ್ರ 


ಅಭಿವೃದ್ದಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು: 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಪು.ತಿ.ನೋ,, 


ಬಾಸ 
6.ಜ) ಕರ್ನಾಟಕ ಸಾರ್ವಜನಿಕ ನ್ಯಾಸಗಳ ವಿಧೇಯಕ, 2೦13 


ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ( ಮುಖರಾಯಿ,ಬಂದರುಗಳು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು) ಅವರು:- 


ಅ) ೨೦13ನೇ ಸಾಅನ ಕರ್ನಾಟಕ ಸಾರ್ವಜನಿಕ ನ್ನಾಸಗಳ 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


11. ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1ಎ) ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, 2೦13 


ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ( ಮುಜರಾಯ,ಬಂದರುಗಳು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ತ್ಪರುವ 
2೦13ನೇ ಸಾಅನ ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು: 


ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


1ಬ) ಕರ್ನಾಟಕ ಸಾರ್ವಜನಿಕ ನ್ಯಾಸಗಳ ವಿಧೇಯಕ, 2೦13 


ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ( ಮುಖರಾಯಿ,ಬ೦ದರುಗಳು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಪರುವ 


೨೦13ನೇ ಸಾಅನ ಕರ್ನಾಟಕ ಸಾರ್ವಜನಿಕ ನ್ಯಾಸಗಳ ವಿಧೇಯಕವನ್ನು 
ಪರ್ಯಾಲೋಜಟಚಿಸಬೇಕೆ೦ದು ಸೂಚಿಸುವುದು: 


ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


1.ಪಿ) ಸಿ.ಎಂ.ಆರ್‌. ವಿಶ್ವವಿದ್ಯಾಲಯ ವಿಧೇಯಕ, 2೦13 
ಶ್ರೀ ಸಿ.ಟ. ರವಿ ( ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲರುವ 


2೦13ನೇ ಸಾಅನ ಸಿ.ಎಂ.ಆರ್‌. ವಿಶ್ವವಿದ್ಯಾಲಯ ವಿಧೇಯಕವನ್ನು 
ಪಯಾ್ಯಾ೯ಲೋಚಿಸಬೇಕೆ೦ಂದು ಸೂಚಿಸುವುದು: 


ಆ)ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 
ಪು.ತಿ.ನೋ., 


ಎ 


1.ಡಿ) ನ್ಯೂ ಬಾಲ್ಡ್‌ವಿನ್‌ ವಿಶ್ವವಿದ್ಯಾಲಯ ವಿಧೇಯಕ, 2೦13 
ಶ್ರೀ ಪಿ.ಟ. ರವಿ ( ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲರುವ 


2೦13ನೇ ಸಾಅನ ನ್ಕೂ ಬಾಲ್ಡ್‌ವಿನ್‌ ಬ ವು ವಿಧೇಯಕವನ್ನು 
ಪರ್ಯಾಲೋಜಚಸಬೇಕೆರೆದು ಸಳೆಚಸುವುದು 


ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


1ಇ) ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ ವಿಧೇಯಕ, 2೦13 
ಶ್ರೀ ಸಿ.ಟ. ರವಿ ( ಉನ್ನತ ಶಿಕ್ಷಣ ಸಚಿವರು) ಅವರು:- 


ಅ) ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲರುವ 


2೦13ನೇ ಸಾಅನ ಪೆ ಸಿಡೆನ್ಸಿ ವಿಶವಿದಾ ಲಯ ವಿಧೇಯಕವನ್ನು 
ಪರ್ಯಾಲೋಜಚಿಸ ಬೆಳೆದ ಸೂಚಿಸು ವಿ: 


ಆ)ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


ಪಿ.ಓಿಂಪಕಾಶ 
ಕಾರ್ಯದರ್ಶಿ 


J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kla.Kar.nic.in) 


